Kerala Gazette No. 37 dated 21st September 2021 , 


PART I 


Section iï 


सत्यमेव जयते 


e 


KERA 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಜಿ ) ಇಲಾಖೆ 


ಅಧಿಸೂಚನೆ 


ನಂಬ್ರ 4969 / ಲೆಗ್ , ಜಿ 2 / 2019 ಕಾನೂನು . 


ತಿರುವನಂತಪುರಂ , 


2019 ಮಾರ್ಚ್ 6 , 

1194 ಕುಂಭ 22 / 
1940 ಫಾಲ್ಗುಣ 15 . 


2019 ಮಾರ್ಚ್ 6 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಆಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ 


G 74 / 2019 / GPC . 


37 


2 


2019 ರ 21 ನೇ ನಂಬ್ರ ಅಧ್ಯಾದೇಶ 
2019 ರ ವಿಶ್ವವಿದ್ಯಾಲಯ ಕಾನೂನುಗಳ ( ತಿದ್ದುಪಡಿ ) ಅಧ್ಯಾದೇಶ 


ಭಾರತ ಗಣರಾಜ್ಯದ ಎಪ್ಪತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ ಪ್ರಖ್ಯಾಪಿಸಲ್ಪಟ್ಟಿತು . 


1974 ರ ಕೇರಳ ವಿಶ್ವವಿದ್ಯಾಲಯ ಅಧಿನಿಯಮ , 1975 ರ ಕೋಝಿಕೋಡ್ 
ವಿಶ್ವವಿದ್ಯಾಲಯ ಅಧಿನಿಯಮ , 1985 ರ ಮಹಾತ್ಮಗಾಂಧಿ ವಿಶ್ವವಿದ್ಯಾಲಯ 
ಅಧಿನಿಯಮ , 1986 ರ ಕೊಚ್ಚಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ 
ಅಧಿನಿಯಮ , 1994 ರ ಶ್ರೀ ಶಂಕರಾಚಾರ್ಯ ಸಂಸ್ಕೃತ ವಿಶ್ವವಿದ್ಯಾಲಯ 
ಅಧಿನಿಯಮ , 1996 ರ ಕಣ್ಣೂರು ವಿಶ್ವವಿದ್ಯಾಲಯ ಅಧಿನಿಯಮ ಹಾಗೂ 
2005 ರ ದ ನೇಶನಲ್ ಯೂನಿವೆರ್ಸಿಟಿ ಓಫ್ ಎಡ್ವಾನ್ಸ್ ಲೀಗಲ್ 
ಸ್ಟಡೀಸ್ ಅಧಿನಿಯಮಗಳನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕಿರುವ 


ಒಂದು 


ಅಧ್ಯಾದೇಶ 


ಪೀಠಿಕೆ -1974 ರ ಕೇರಳ ವಿಶ್ವವಿದ್ಯಾಲಯ ಅಧಿನಿಯಮ ( 1974 ರ 17 ) , 1975 ರ 
ಕೋಝಿಕೋಡ್ ವಿಶ್ವವಿದ್ಯಾಲಯ ಅಧಿನಿಯಮ ( 1975 ರ 5 ) , 1985 ರ ಮಹಾತ್ಮಗಾಂಧಿ 
ವಿಶ್ವವಿದ್ಯಾಲಯ ಅಧಿನಿಯಮ ( 1985 ರ 12 ) , 1986 ರ ಕೊಚ್ಚಿ ವಿಜ್ಞಾನ ಮತ್ತು ತಂತ್ರಜ್ಞಾನ 
ವಿಶ್ವವಿದ್ಯಾಲಯ ಅಧಿನಿಯಮ ( 1986 ರ 31 ) , 1994 ರ ಶ್ರೀ ಶಂಕರಾಚಾರ್ಯ ಸಂಸ್ಕೃತ 
ವಿಶ್ವವಿದ್ಯಾಲಯ ಅಧಿನಿಯಮ , ( 1994 ರ 5 ) , 1996 ರ ಕಣ್ಣೂರು ವಿಶ್ವವಿದ್ಯಾಲಯ 
ಅಧಿನಿಯಮ ( 1996 ರ 22 ) ಹಾಗೂ 2005 ರ ದ ನೇಶನಲ್ ಯೂನಿವರ್ಸಿಟಿ ಓಫ್ 
ಎಡ್ವಾನ್ಸ್ ಲೀಗಲ್ ಸ್ಟಡೀಸ್ ಅಧಿನಿಯಮ ( 2005 ರ 27 ) ವನ್ನು ಈ ಕೆಳಗಿನ ಉದ್ದೇಶಗಳಿಗಾಗಿ 
ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದಲೂ 

ಹಾಗೂ ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ ಹಾಗೂ 
ತಾನು ತುರ್ತು ಕ್ರಮ ಕೈಗೊಳ್ಳಲು ಆಗತ್ಯವಾದ ಸನ್ನಿವೇಶಗಳು ಅಸ್ತಿತ್ವದಲ್ಲಿವೆಯೆಂದು ಕೇರಳ 
ರಾಜ್ಯಪಾಲರಿಗೆ ಮನವರಿಕೆಯಾಗಿರುವುದರಿಂದಲೂ ; 


38 


3 


2 . 


ಈಗ , ಆದುದರಿಂದ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ( 1 ) ನೇ ಖಂಡದ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುತ್ತಾರೆ : 

1. ಸಂಕ್ಷಿಪ್ತ ನಾಮ ಮತ್ತು ಪ್ರಾರಂಭ . ( 1 ) ಈ ಅಧ್ಯಾದೇಶವನ್ನು 2019 ರ , 
ವಿಶ್ವವಿದ್ಯಾಲಯ ಕಾನೂನುಗಳ ( ತಿದ್ದುಪಡಿ ) ಅಧ್ಯಾದೇಶವೆಂದು ಕರೆಯಬಹುದು . 

( 2 ) ಇದು ಒಮ್ಮೆಲೆ ಜಾರಿಗೆ ಬರತಕ್ಕದ್ದು . 

1974 ರ 17 , 1975 ರ 5 , 1985 ರ 12 , 1986 ರ 31 , 1994 ರ 5 , 
1996 ರ 22 ಹಾಗೂ 2005 ರ 27 ನೇ ಅಧಿನಿಯಮಗಳನ್ನು ತಾತ್ಕಾಲಿಕವಾಗಿ ತಿದ್ದುಪಡಿ 
ಮಾಡುವುದು . ಈ ಅಧ್ಯಾದೇಶವು ಜಾರಿಯಲ್ಲಿರುವ ಕಾಲದಲ್ಲಿ , 1974 ರ ಕೇರಳ 
ವಿಶ್ವವಿದ್ಯಾಲಯ ಅಧಿನಿಯಮ ( 1974 ರ 17 ) , 1975 ರ ಕೋಝಿಕೋಡ್ ವಿಶ್ವವಿದ್ಯಾಲಯ 
ಅಧಿನಿಯಮ ( 1975 ರ 5 ) , 1985 ರ ಮಹಾತ್ಮಗಾಂಧಿ ವಿಶ್ವವಿದ್ಯಾಲಯ ಅಧಿನಿಯಮ 
( 1985 ರ 12 ) , 1986 ರ ಕೊಚ್ಚಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ಅಧಿನಿಯಮ 
( 1986 ರ 31 ) , 1994 ರ ಶ್ರೀ ಶಂಕರಾಚಾರ್ಯ ಸಂಸ್ಕೃತ ವಿಶ್ವವಿದ್ಯಾಲಯ ಅಧಿನಿಯಮ 
( 1994 ರ 5 ) , 1996 ರ ಕಣ್ಣೂರು ವಿಶ್ವವಿದ್ಯಾಲಯ ಅಧಿನಿಯಮ ( 1996 ರ 22 ) ಹಾಗೂ 
2005 ರ ದ ನೇಶನಲ್ ಯೂನಿವೆರ್ಸಿಟಿ ಓಫ್ ಎಡ್ವಾನ್ಸ್ ಲೀಗಲ್ ಸ್ಟಡೀಸ್ ಅಧಿನಿಯಮ 
( 2005 ರ 27 ) ಗಳು 3 ರಿಂದ 9 ರ ವರೆಗಿನ ವಿಭಾಗಗಳಲ್ಲಿ ನಿರ್ದಿಷ್ಟಪಡಿಸಿದ 
ತಿದ್ದುಪಡಿಗಳಿಗೊಳಪಟ್ಟು ಜಾರಿಯಲ್ಲಿರುತ್ತದೆ . 

1974 ರ 17 ನೇ ಅಧಿನಿಯಮದ ತಿದ್ದುಪಡಿ . - 1974 ರ ಕೇರಳ ವಿಶ್ವವಿದ್ಯಾಲಯ 
ಅಧಿನಿಯಮ ( 1974 ರ 17 ) ದಲ್ಲಿ , 

12 ನೇ ವಿಭಾಗದಲ್ಲಿ , ( 1 ) ನೇ ಉಪ - ವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

( 1 ) ರಿಜಿಸ್ಟಾರ್‌ರು ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ ಸಂಬಳ 
ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ಶಾಸನಗಳು ಗೊತ್ತುಪಡಿಸಬಹುದಾದಂತಹ 
ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಅವರು ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ ಅವರಿಗೆ ಐವತ್ತಾರು ವರ್ಷ 
ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , ಸಿಂಡಿಕೇಟಿನಿಂದ 
ನಿಯಮಿಸಲ್ಪಡತಕ್ಕದ್ದು . 


3 . 


39 


4 


ملح 


( 1 ಎ ) ರಿಜಿಸ್ಟಾರ್ ಆಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ ಉಪ - ವಿಭಾಗದ 
ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ ಹೊಂದಿರತಕ್ಕದ್ದು . ” 

( ಬಿ ) 13 ನೇ ವಿಭಾಗದಲ್ಲಿ , ( 1 ) ನೇ ಉಪ - ವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

( 1 ) ಪರೀಕ್ಷೆಗಳ ನಿಯಂತ್ರಕನು ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ 
ಸಂಬಳ ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ಶಾಸನಗಳು ಗೊತ್ತುಪಡಿಸಬಹುದಾದಂತಹ 
ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಅವರು ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ ಅವರಿಗೆ ಐವತ್ತಾರು ವರ್ಷ 
ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , ಸಿಂಡಿಕೇಟಿನಿಂದ 
ನಿಯಮಿಸಲ್ಪಡತಕ್ಕದ್ದು . 

( 1 ಎ ) ಪರೀಕ್ಷೆಗಳ ನಿಯಂತ್ರಕನಾಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ 
ಉಪ - ವಿಭಾಗದ ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . ” ; 

( ೩ ) 14 ನೇ ವಿಭಾಗದಲ್ಲಿ , ( 1 ) ನೇ ಉಪ - ವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

( 1 ) ಹಣಕಾಸು ಅಧಿಕಾರಿಯು ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ 
ಸಂಬಳ ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ಶಾಸನಗಳು ಗೊತ್ತುಪಡಿಸಬಹುದಾದಂತಹ 
ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಅವರು ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ ಅವರಿಗೆ ಐವತ್ತಾರು ವರ್ಷ 
ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , ಸಿಂಡಿಕೇಟಿನಿಂದ 
ನಿಯಮಿಸಲ್ಪಡತಕ್ಕದ್ದು . 

( 1 ಎ ) ಹಣಕಾಸು ಅಧಿಕಾರಿಯಾಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ 
ಉಪ - ವಿಭಾಗದ ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . ” . 

40 


5 


4 . 


ملح 


1975 ರ 5 ನೇ ಅಧಿನಿಯಮದ ತಿದ್ದುಪಡಿ -1975 ರ ಕೋಝಿಕೋಡ್ 
ವಿಶ್ವವಿದ್ಯಾಲಯ ಅಧಿನಿಯಮ ( 1975 ರ 5 ) ದಲ್ಲಿ , 

( ಎ ) 12 ನೇ ವಿಭಾಗದಲ್ಲಿ , ( 1 ) ನೇ ಉಪ - ವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

( 1 ) ರಿಜಿಸ್ಟ್ರಾರ್‌ರು ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ ಸಂಬಳ 
ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ಶಾಸನಗಳು ಗೊತ್ತುಪಡಿಸಬಹುದಾದಂತಹ 
ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಅವರು ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ ಅವರಿಗೆ ಐವತ್ತಾರು ವರ್ಷ 
ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , ಸಿಂಡಿಕೇಟಿನಿಂದ 
ನಿಯಮಿಸಲ್ಪಡತಕ್ಕದ್ದು . 

( 1 ಎ ) ರಿಜಿಸ್ಟಾರ್ ಆಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ ಉಪ - ವಿಭಾಗದ 
ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ ಹೊಂದಿರತಕ್ಕದ್ದು . ” ; 

( ಬ ) 13 ನೇ ವಿಭಾಗದಲ್ಲಿ , ( 1 ) ನೇ ಉಪ - ವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

( 1 ) ಪರೀಕ್ಷೆಗಳ ನಿಯಂತ್ರಕನು ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ 
ಸಂಬಳ ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ಶಾಸನಗಳು ಗೊತ್ತುಪಡಿಸಬಹುದಾದಂತಹ 
ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಅವರು ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ ಅವರಿಗೆ ಐವತ್ತಾರು ವರ್ಷ 
ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , ಸಿಂಡಿಕೇಟಿನಿಂದ 
ನಿಯಮಿಸಲ್ಪಡತಕ್ಕದ್ದು . 

( 1 ಎ ) ಪರೀಕ್ಷೆಗಳ ನಿಯಂತ್ರಕನಾಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ 
ಉಪ - ವಿಭಾಗದ ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . ” 

( ಸಿ ) 14 ನೇ ವಿಭಾಗದಲ್ಲಿ , ( 1 ) ನೇ ಉಪ - ವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 


41 


6 


5 . 


( 1 ) ಹಣಕಾಸು ಅಧಿಕಾರಿಯು ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ 
ಸಂಬಳ ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ಶಾಸನಗಳು ಗೊತ್ತುಪಡಿಸಬಹುದಾದಂತಹ 
ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಅವರು ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ ಅವರಿಗೆ ಐವತ್ತಾರು ವರ್ಷ 
ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , ಸಿಂಡಿಕೇಟಿನಿಂದ 
ನಿಯಮಿಸಲ್ಪಡತಕ್ಕದ್ದು . 

( 1 ಎ ) ಹಣಕಾಸು ಅಧಿಕಾರಿಯಾಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ ಉಪ 
ವಿಭಾಗದ ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . ” . 

1985 ರ 12 ನೇ ಅಧಿನಿಯಮದ ತಿದ್ದುಪಡಿ . - 1985 ರ ಮಹಾತ್ಮ ಗಾಂಧಿ 
ವಿಶ್ವವಿದ್ಯಾಲಯ ಅಧಿನಿಯಮ ( 1985 ರ 12 ) ದಲ್ಲಿ , 

( ಎ ) 12 ನೇ ವಿಭಾಗದಲ್ಲಿ , ( 1 ) ನೇ ಉಪ - ವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

( 1 ) ಶಾಸನಗಳು ಗೊತ್ತುಪಡಿಸಬಹುದಾದಂತಹ ಷರತ್ತುಗಳ ಮತ್ತು ನಿಬಂಧನೆಗಳ 
ಮೇಲೆ ಹಾಗೂ ವೈಸ್ - ಚಾನ್ಸಿಲರು ಮುಖ್ಯಸ್ಥರಾಗಿರುವ ಮೂರು ಸದಸ್ಯರನ್ನೊಳಗೊಂಡಿರುವ 
ಸಿಂಡಿಕೇಟ್ ನಿಯಮಿಸಿದ ಒಂದು ಸೆಲೆಕ್ಷನ್ ಕಮಿಟಿಯು ಸರಕಾರಕ್ಕೆ ಸಲ್ಲಿಸಿದ ಮೂರು ವ್ಯಕ್ತಿಗಳ 
ಹೆಸರನ್ನು ಹೊಂದಿರುವ ಒಂದು ಪ್ಯಾನಲ್‌ನಿಂದ ಸರಕಾರವು ಆಯ್ಕೆ ಮಾಡಿದಂತಹ ಒಂದು 
ವ್ಯಕ್ತಿಯನ್ನು ಸಿಂಡಿಕೇಟು ವಿಶ್ವವಿದ್ಯಾಲಯದ ರಿಜಿಸ್ಟಾರ್ ಆಗಿ , ಅವರು ತನ್ನ ಅಧಿಕಾರವನ್ನು 
ವಹಿಸಿಕೊಳ್ಳುವ ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ ಅವರಿಗೆ 
ಐವತ್ತಾರು ವರ್ಷ ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , 
ನಿಯಮಿಸಲ್ಪಡತಕ್ಕದ್ದು . 

( 1 ಎ ) ರಿಜಿಸ್ಟಾರ್ ಆಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ ಉಪ - ವಿಭಾಗದ 
ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ ಹೊಂದಿರತಕ್ಕದ್ದು . ” ; 

ಬಿ ) 13 ನೇ ವಿಭಾಗದಲ್ಲಿ , ( 1 ) ನೇ ಉಪ - ವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 


42 


7 


“ ( 1 ) ಶಾಸನಗಳು ಗೊತ್ತುಪಡಿಸಬಹುದಾದಂತಹ ಷರತ್ತುಗಳ ಮತ್ತು ನಿಬಂಧನೆಗಳ 
ಮೇಲೆ ಹಾಗೂ ವೈಸ್‌ಚಾನ್ಸಲರು ಮುಖ್ಯಸ್ಥರಾಗಿರುವ ಮೂರು ಸದಸ್ಯರನ್ನೊಳಗೊಂಡಿರುವ 
ಸಿಂಡಿಕೇಟ್ ನಿಯಮಿಸಿದ ಒಂದು ಸೆಲೆಕ್ಷನ್ ಕಮಿಟಿಯು ಸರಕಾರಕ್ಕೆ ಸಲ್ಲಿಸಿದ ಮೂರು ವ್ಯಕ್ತಿಗಳ 
ಹೆಸರನ್ನು ಹೊಂದಿರುವ ಒಂದು ಪ್ಯಾನಲ್‌ನಿಂದ ಸರಕಾರವು ಆಯ್ಕೆ ಮಾಡಿದಂತಹ ಒಬ್ಬ 
ವ್ಯಕ್ತಿಯನ್ನು ಸಿಂಡಿಕೇಟು ವಿಶ್ವವಿದ್ಯಾಲಯದ ಪರೀಕ್ಷೆಗಳ ನಿಯಂತ್ರಕ ಆಗಿ , ಅವರು ತನ್ನ 
ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ 
ಅವರಿಗೆ ಐವತ್ತಾರು ವರ್ಷ ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , 
ನಿಯಮಿಸಲ್ಪಡತಕ್ಕದ್ದು . 

( 1 ಎ ) ಪರೀಕ್ಷೆಗಳ ನಿಯಂತ್ರಕನಾಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ 
ಉಪ - ವಿಭಾಗದ ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . ” ; 

( ಸಿ ) 14 ನೇ ವಿಭಾಗದಲ್ಲಿ , ( 1 ) ನೇ ಉಪ - ವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

( 1 ) ಶಾಸನಗಳು ಗೊತ್ತುಪಡಿಸಬಹುದಾದಂತಹ ಷರತ್ತುಗಳ ಮತ್ತು ನಿಬಂಧನೆಗಳ 
ಮೇಲೆ ಹಾಗೂ ವೈಸ್ ಚಾನ್ಸಲರು ಮುಖ್ಯಸ್ಥರಾಗಿರುವ ಮೂರು ಸದಸ್ಯರನ್ನೊಳಗೊಂಡಿರುವ 
ಸಿಂಡಿಕೇಟ್ ನಿಯಮಿಸಿದ ಒಂದು ಸೆಲೆಕ್ಷನ್ ಕಮಿಟಿಯು ಸರಕಾರಕ್ಕೆ ಸಲ್ಲಿಸಿದ ಮೂರು ವ್ಯಕ್ತಿಗಳ 
ಹೆಸರನ್ನು ಹೊಂದಿರುವ ಒಂದು ಪ್ಯಾನಲ್‌ನಿಂದ ಸರಕಾರವು ಆಯ್ಕೆ ಮಾಡಿದಂತಹ ಒಬ್ಬ 
ವ್ಯಕ್ತಿಯನ್ನು ಸಿಂಡಿಕೇಟು ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿ ಆಗಿ , ಅವರು ತನ್ನ 
ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ 
ಅವರಿಗೆ ಐವತ್ತಾರು ವರ್ಷ ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , 
ನಿಯಮಿಸಲ್ಪಡತಕ್ಕದ್ದು . 

( 1 ಎ ) ಹಣಕಾಸು ಅಧಿಕಾರಿಯಾಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ ಉಪ 
ವಿಭಾಗದ ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . ” ; 

1986 ರ 31 ನೇ ಅಧಿನಿಯಮದ ತಿದ್ದುಪಡಿ . - 1986 ರ ಕೊಚ್ಚಿ ವಿಜ್ಞಾನ ಮತ್ತು 
ತಂತ್ರಜ್ಞಾನ ವಿಶ್ವವಿದ್ಯಾಲಯ ಅಧಿನಿಯಮ ( 1986 ರ 31 ) ದಲ್ಲಿ , 

10 ನೇ ವಿಭಾಗದಲ್ಲಿ , ಐಟಮ್ ( ii ) ರ ನಂತರ ಈ ಕೆಳಗಿನ ಐಟಮನ್ನು 
ಸೇರಿಸತಕ್ಕದ್ದು , ಅದೇನೆಂದರೆ : 

43 


6 . 


8 


“ ( iii ಎ ) ಪರೀಕ್ಷೆಗಳ ನಿಯಂತ್ರಕ ; ” ; 

( ಬಿ ) 13 ನೇ ವಿಭಾಗದಲ್ಲಿ , ( 1 ) ನೇ ಉಪ - ವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

“ ( 1 ) ಶಾಸನಗಳು ಗೊತ್ತುಪಡಿಸಬಹುದಾದಂತಹ ಷರತ್ತುಗಳ ಮತ್ತು ನಿಬಂಧನೆಗಳ 
ಮೇಲೆ ಹಾಗೂ ಸಿಂಡಿಕೇಟ್ ಸರಕಾರಕ್ಕೆ ಸಲ್ಲಿಸಿದ ಎರಡು ವ್ಯಕ್ತಿಗಳ ಹೆಸರನ್ನು ಹೊಂದಿರುವ 
ಒಂದು ಪ್ಯಾನಲ್‌ನಿಂದ ಸರಕಾರವು ಆಯ್ಕೆ ಮಾಡಿದಂತಹ ಒಬ್ಬ ವ್ಯಕ್ತಿಯನ್ನು ಸಿಂಡಿಕೇಟು 
ವಿಶ್ವವಿದ್ಯಾಲಯದ ರಿಜಿಸ್ಟಾರ್ ಆಗಿ , ಅವರು ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ ಅವರಿಗೆ ಐವತ್ತಾರು ವರ್ಷ 
ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , ನಿಯಮಿಸತಕ್ಕದ್ದು . 

( 1 ಎ ) ರಿಜಿಸ್ಟಾರ್ ಆಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ ಉಪ - ವಿಭಾಗದ 
ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ ಹೊಂದಿರತಕ್ಕದ್ದು . ” ; 

( ಸಿ ) 13 ನೇ ವಿಭಾಗದ ನಂತರ , ಈ ಕೆಳಗಿನ ಉಪ - ವಿಭಾಗವನ್ನು ಸೇರಿಸತಕ್ಕದ್ದು , 
ಅದೇನೆಂದರೆ : 


* 13 ಎ ಪರೀಕ್ಷೆಗಳ ನಿಯಂತ್ರಕ ( 1 ) ಶಾಸನಗಳು ಗೊತ್ತುಪಡಿಸಬಹುದಾದಂತಹ 
ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಸಿಂಡಿಕೇಟ್ ಸರಕಾರಕ್ಕೆ ಸಲ್ಲಿಸಿದ ಎರಡು 
ವ್ಯಕ್ತಿಗಳ ಹೆಸರನ್ನು ಹೊಂದಿರುವ ಒಂದು ಪ್ಯಾನಲ್‌ನಿಂದ ಸರಕಾರವು ಆಯ್ಕೆ ಮಾಡಿದಂತಹ 
ಒಬ್ಬ ವ್ಯಕ್ತಿಯನ್ನು ಸಿಂಡಿಕೇಟು ವಿಶ್ವವಿದ್ಯಾಲಯದ ಪರೀಕ್ಷೆಗಳ ನಿಯಂತ್ರಕ ಆಗಿ , ಅವರು ತನ್ನ 
ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿ ವರೆಗೆ ಅಥವಾ 
ಅವರಿಗೆ ಐವತ್ತಾರು ವರ್ಷ ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , 
ನಿಯಮಿಸತಕ್ಕದ್ದು . 

( 2 ) ಪರೀಕ್ಷೆಗಳ ನಿಯಂತ್ರಕನಾಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ 
ಉಪ - ವಿಭಾಗದ ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . ” ; 

( 3 ) ಪರೀಕ್ಷೆಗಳ ನಿಯಂತ್ರಕನು ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ 
ಸಂಬಳ ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ಶಾಸನಗಳು ಗೊತ್ತುಪಡಿಸಬಹುದಾದಂತಹ 
ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂತಹ ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು . ” ; 

( ಡಿ ) 14 ನೇ ವಿಭಾಗದಲ್ಲಿ , ( 1 ) ನೇ ಉಪ - ವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

44 


9 


7 . 


“ ( 1 ) ಶಾಸನಗಳು ಗೊತ್ತುಪಡಿಸಬಹುದಾದಂತಹ ಷರತ್ತುಗಳ ಮತ್ತು ನಿಬಂಧನೆಗಳ 
ಮೇಲೆ ಹಾಗೂ ಸಿಂಡಿಕೇಟ್ ಸರಕಾರಕ್ಕೆ ಸಲ್ಲಿಸಿದ ಎರಡು ವ್ಯಕ್ತಿಗಳ ಹೆಸರನ್ನು ಹೊಂದಿರುವ 
ಒಂದು ಪ್ಯಾನಲ್‌ನಿಂದ ಸರಕಾರವು ಆಯ್ಕೆ ಮಾಡಿದಂತಹ ಒಬ್ಬ ವ್ಯಕ್ತಿಯನ್ನು ಸಿಂಡಿಕೇಟು 
ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿ ಆಗಿ , ಅವರು ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ ಅವರಿಗೆ ಐವತ್ತಾರು ವರ್ಷ 
ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , ನಿಯಮಿಸತಕ್ಕದ್ದು . 

( 1 ಎ ) ಹಣಕಾಸು ಅಧಿಕಾರಿಯಾಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ 
ಉಪ - ವಿಭಾಗದ ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . ” . 

1994 ರ 5 ನೇ ಅಧಿನಿಯಮದ ತಿದ್ದುಪಡಿ -1994 ರ ಶ್ರೀ ಶಂಕರಾಚಾರ್ಯ 
ಸಂಸ್ಕೃತ ವಿಶ್ವವಿದ್ಯಾಲಯ ಅಧಿನಿಯಮ ( 1994 ರ 5 ) ದಲ್ಲಿ , 

( ಎ ) 23 ನೇ ವಿಭಾಗದಲ್ಲಿ , ಐಟಮ್ ( i ) ರ ನಂತರ , ಈ ಕೆಳಗಿನ ಐಟಮ್‌ಗಳನ್ನು 
ಸೇರಿಸತಕ್ಕದ್ದು , ಅದೇನೆಂದರೆ : 

( ii ಎ ) ಪರೀಕ್ಷೆಗಳ ನಿಯಂತ್ರಕ ; 

( iii ) ಹಣಕಾಸು ಅಧಿಕಾರಿ ; ” . 
( ಬಿ ) 28 ನೇ ವಿಭಾಗ ದಲ್ಲಿ , ( 1 ) ನೇ ಉಪ ವಿಭಾಗ ದ ಜಾಗ ದಲ್ಲಿ 
ಈ ಕೆಳಗಿನ ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

( 1 ) ರಿಜಿಸ್ಟಾರ್‌ರು ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ ಸಂಬಳ 
ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ಶಾಸನಗಳು ಗೊತ್ತುಪಡಿಸಬಹುದಾದಂತಹ 
ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಅವರು ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ ಅವರಿಗೆ ಐವತ್ತಾರು ವರ್ಷ 
ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , ಸಿಂಡಿಕೇಟಿನಿಂದ 
ನಿಯಮಿಸಲ್ಪಡತಕ್ಕದ್ದು . 

( 1 ಎ ) ರಿಜಿಸ್ಟಾರ್ ಆಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ ಉಪ - ವಿಭಾಗದ 
ಉಪ -ಬಂಧಗಳಿಗೊಳ್ಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . ” ; 

( ಸಿ ) 28 ನೇ ವಿಭಾಗದ ನಂತರ , ಈ ಕೆಳಗಿನ ಉಪ - ವಿಭಾಗಗಳನ್ನು ಸೇರಿಸತಕ್ಕದ್ದು , 


ಅದೇನೆಂದರೆ : 


G 74 / 2019 / GPC . 


45 


10 


* 28 ಎ 


* 28 ಬಿ 


ಪರೀಕ್ಷೆಗಳ ನಿಯಂತ್ರಕ ( 1 ) ಪರೀಕ್ಷೆಗಳ ನಿಯಂತ್ರಕನು 
ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ ಸಂಬಳ ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು 
ಹಾಗೂ ಶಾಸನಗಳು ಗೊತ್ತುಪಡಿಸಬಹುದಾದಂತಹ ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ 
ಹಾಗೂ ಅವರು ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ನಾಲ್ಕು ವರ್ಷಗಳ 
ಕಾಲಾವಧಿ ವರೆಗೆ ಅಥವಾ ಅವರಿಗೆ ಐವತ್ತಾರು ವರ್ಷ ಪೂರ್ತಿಗೊಳ್ಳುವ ವರೆಗೆ , ಯಾವುದು 
ಮೊದಲೋ ಅಲ್ಲಿಯ ವರೆಗೆ , ಸಿಂಡಿಕೇಟಿನಿಂದ ನಿಯಮಿಸಲ್ಪಡತಕ್ಕದ್ದು . 

( 2 ) ಪರೀಕ್ಷೆಗಳ ನಿಯಂತ್ರಕನಾಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ ಉಪ 
ವಿಭಾಗದ ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . 

( 3 ) ಪರೀಕ್ಷೆಗಳ ನಿಯಂತ್ರಕನ ವಿದ್ಯಾರ್ಹತೆಗಳು , ಹಾಗೂ ಸಂಬಳ ಮತ್ತು 
ಭತ್ಯೆಗಳು ಶಾಸನಗಳು ಗೊತ್ತುಪಡಿಸಬಹುದಾದ ಅಂತಹ ಪ್ರಕಾರವಿರತಕ್ಕದ್ದು . ” . 

ಹಣಕಾಸು ಅಧಿಕಾರಿ . ( 1 ) ಹಣಕಾಸು ಅಧಿಕಾರಿಯು ವಿಶ್ವವಿದ್ಯಾಲಯದ 
ಒಂದು ಪೂರ್ಣಕಾಲೀನ ಸಂಬಳ ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ಶಾಸನಗಳು 
ಗೊತ್ತುಪಡಿಸಬಹುದಾದಂತಹ ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಅವರು ತನ್ನ 
ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿ ವರೆಗೆ ಅಥವಾ 
ಅವರಿಗೆ ಐವತ್ತಾರು ವರ್ಷ ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , 
ಸಿಂಡಿಕೇಟಿನಿಂದ ನಿಯಮಿಸಲ್ಪಡತಕ್ಕದ್ದು . 

( 2 ) ಹಣಕಾಸು ಅಧಿಕಾರಿಯಾಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ 
ಉಪ - ವಿಭಾಗದ ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . 

( 3 ) ಹಣಕಾಸು ಅಧಿಕಾರಿಯ ವಿದ್ಯಾರ್ಹತೆಗಳು , ಹಾಗೂ ಸಂಬಳ ಮತ್ತು 
ಭತ್ಯೆಗಳು ಶಾಸನಗಳು ಗೊತ್ತುಪಡಿಸಬಹುದಾದ ಅಂತಹ ಪ್ರಕಾರವಿರತಕ್ಕದ್ದು . ” ; 

1996 ರ 22 ನೇ ಅಧಿನಿಯಮದ ತಿದ್ದುಪಡಿ -1996 ರ ಕಣ್ಣೂರು ವಿಶ್ವವಿದ್ಯಾಲಯ 
ಅಧಿನಿಯಮ ( 1996 ರ 22 ) ದಲ್ಲಿ , 

( ಎ ) 14 ನೇ ವಿಭಾಗದಲ್ಲಿ , ( 1 ) ನೇ ಉಪ - ವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 


8 . 


46 


11 


“ ( 1 ) ರಿಜಿಸ್ಟಾರ್‌ರು ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ ಸಂಬಳ 
ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ಶಾಸನಗಳು ಗೊತ್ತುಪಡಿಸಬಹುದಾದಂತಹ 
ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಅವರು ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ ಅವರಿಗೆ ಐವತ್ತಾರು ವರ್ಷ 
ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , ಸಿಂಡಿಕೇಟಿನಿಂದ 
ನಿಯಮಿಸಲ್ಪಡತಕ್ಕದ್ದು . 

( 1 ಎ ) ರಿಜಿಸ್ಟಾರ್ ಆಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ ಉಪ - ವಿಭಾಗದ 
ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ ಹೊಂದಿರತಕ್ಕದ್ದು . ” ; 

( ಬ ) 15 ನೇ ವಿಭಾಗದಲ್ಲಿ , ( 1 ) ನೇ ಉಪವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

( 1 ) ಪರೀಕ್ಷೆಗಳ ನಿಯಂತ್ರಕನು ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ 
ಸಂಬಳ ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ಶಾಸನಗಳು ಗೊತ್ತುಪಡಿಸಬಹುದಾದಂತಹ 
ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಅವರು ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ ಅವರಿಗೆ ಐವತ್ತಾರು ವರ್ಷ 
ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , ಸಿಂಡಿಕೇಟಿನಿಂದ 
ನಿಯಮಿಸಲ್ಪಡತಕ್ಕದ್ದು . 

( 1 ಎ ) ಪರೀಕ್ಷೆಗಳ ನಿಯಂತ್ರಕನಾಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ 
ಉಪ - ವಿಭಾಗದ ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . ” ; 

16 ನೇ ವಿಭಾಗದಲ್ಲಿ , ( 1 ) ನೇ ಉಪವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

( 1 ) ಹಣಕಾಸು ಅಧಿಕಾರಿಯು ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ 
ಸಂಬಳ ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ಶಾಸನಗಳು ಗೊತ್ತುಪಡಿಸಬಹುದಾದಂತಹ 
ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಅವರು ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ ಅವರಿಗೆ ಐವತ್ತಾರು ವರ್ಷ 
ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , ಸಿಂಡಿಕೇಟಿನಿಂದ 
ನಿಯಮಿಸಲ್ಪಡತಕ್ಕದ್ದು . 

47 


12 


9 . 


( 1 ಎ ) ಹಣಕಾಸು ಅಧಿಕಾರಿಯಾಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ 
ಉಪ - ವಿಭಾಗದ ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . ” . 

2005 ರ 27 ನೇ ಅಧಿನಿಯಮದ ತಿದ್ದುಪಡಿ . - 2005 ರ ದ ನೇಶನಲ್ 
ಯೂನಿವರ್ಸಿಟಿ ಓಫ್ ಎಡ್ವಾನ್ಸ್ ಲೀಗಲ್ ಸ್ಟಡೀಸ್ ಅಧಿನಿಯಮ ( 2005 ರ 27 ) ದಲ್ಲಿ 

( ಎ ) 28 ನೇ ವಿಭಾಗದಲ್ಲಿ , ( 1 ) ನೇ ಉಪ - ವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

“ ( 1 ) ರಿಜಿಸ್ಟಾರ್‌ರು ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ ಸಂಬಳ 
ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ರೆಗ್ಯುಲೇಶನ್‌ಗಳು ಗೊತ್ತುಪಡಿಸಬಹುದಾದಂತಹ 
ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಅವರು ತನ್ನ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ 

ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ ಅವರಿಗೆ ಐವತ್ತಾರು ವರ್ಷ 
ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , ಎಕ್ಸಿಕ್ಯೂಟಿವ್ 
ಕೌನ್ಸಿಲ್‌ನಿಂದ ನಿಯಮಿಸಲ್ಪಡತಕ್ಕದ್ದು . 

( 1 ಎ ) ರಿಜಿಸ್ಟಾರ್ ಆಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ ಉಪ - ವಿಭಾಗದ 
ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ ಹೊಂದಿರತಕ್ಕದ್ದು . ” . 

( ಬಿ ) 29 ನೇ ವಿಭಾಗದಲ್ಲಿ , ( 1 ) ನೇ ಉಪವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

( 1 ) ಹಣಕಾಸು ಅಧಿಕಾರಿಯು ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ 
ಸಂಬಳ ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ರೆಗ್ಯುಲೇಶನ್‌ಗಳು ಗೊತ್ತುಪಡಿಸ 
ಬಹುದಾದಂತಹ ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಅವರು ತನ್ನ 
ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ 
ಅವರಿಗೆ ಐವತ್ತಾರು ವರ್ಷ ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , 
ಎಕ್ಸಿಕ್ಯೂಟಿವ್ ಕೌನ್ಸಿಲ್‌ನಿಂದ ನಿಯಮಿಸಲ್ಪಡತಕ್ಕದ್ದು . 

( 1 ಎ ) ಹಣಕಾಸು ಅಧಿಕಾರಿಯಾಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ 
ಉಪ - ವಿಭಾಗದ ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . ” ; 


48 


13 


( ಸಿ ) 30 ನೇ ವಿಭಾಗದಲ್ಲಿ , ( 1 ) ನೇ ಉಪವಿಭಾಗದ ಜಾಗದಲ್ಲಿ , ಈ ಕೆಳಗಿನ 
ಉಪ - ವಿಭಾಗಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , ಅದೇನೆಂದರೆ : 

( 1 ) ಪರೀಕ್ಷೆಗಳ ನಿಯಂತ್ರಕನು ವಿಶ್ವವಿದ್ಯಾಲಯದ ಒಂದು ಪೂರ್ಣಕಾಲೀನ 
ಸಂಬಳ ಪಡೆಯುವ ಅಧಿಕಾರಿಯಾಗಿರತಕ್ಕದ್ದು ಹಾಗೂ ರೆಗ್ಯುಲೇಶನ್‌ಗಳು ಗೊತ್ತುಪಡಿಸ 
ಬಹುದಾದಂತಹ ಷರತ್ತುಗಳ ಮತ್ತು ನಿಬಂಧನೆಗಳ ಮೇಲೆ ಹಾಗೂ ಅವರು ತನ್ನ 
ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ನಾಲ್ಕು ವರ್ಷಗಳ ಕಾಲಾವಧಿವರೆಗೆ ಅಥವಾ 
ಅವರಿಗೆ ಐವತ್ತಾರು ವರ್ಷ ಪೂರ್ತಿಗೊಳ್ಳುವ ವರೆಗೆ , ಯಾವುದು ಮೊದಲೋ ಅಲ್ಲಿಯ ವರೆಗೆ , 
ಎಕ್ಸಿಕ್ಯೂಟಿವ್ ಕೌನ್ಸಿಲ್‌ನಿಂದ ನಿಯಮಿಸಲ್ಪಡತಕ್ಕದ್ದು . 

( 1 ಎ ) ಪರೀಕ್ಷೆಗಳ ನಿಯಂತ್ರಕನಾಗಿ ನಿಯಮಿಸಲ್ಪಟ್ಟ ವ್ಯಕ್ತಿಯು ( 1 ) ನೇ 
ಉಪ - ವಿಭಾಗದ ಉಪಬಂಧಗಳಿಗೊಳಪಟ್ಟು ಮತ್ತೊಂದು ಅವಧಿಗೆ ಮರುನೇಮಕಾತಿಗೆ ಅರ್ಹತೆ 
ಹೊಂದಿರತಕ್ಕದ್ದು . ” ; 

10. ಅಸ್ತಿತ್ವದಲ್ಲಿರುವ ರಿಜಿಸ್ಟಾರ್‌ಗಳ ಪರೀಕ್ಷೆಗಳ ನಿಯಂತ್ರಕರ ಹಾಗೂ ಹಣಕಾಸು 
ಅಧಿಕಾರಿಗಳಿಗೆ ಸಂಬಂಧಿಸಿದ ವಿಶೇಷ ಉಪಬಂಧಗಳು . - 1974 ರ ಕೇರಳ ವಿಶ್ವವಿದ್ಯಾಲಯ 
ಅಧಿನಿಯಮ ( 1974 ರ 17 ) , 1975 ರ ಕೋಝಿಕೋಡ್ ವಿಶ್ವವಿದ್ಯಾಲಯ ಅಧಿನಿಯಮ 
( 1975 ರ 5 ) , 1985 ರ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯ ಅಧಿನಿಯಮ ( 1985 ರ 12 ) , 
1986 ರ ಕೊಚ್ಚಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ಅಧಿನಿಯಮ ( 1986 ರ 31 ) , 
1994 ರ ಶ್ರೀ ಶಂಕರಾಚಾರ್ಯ ಸಂಸ್ಕೃತ ವಿಶ್ವವಿದ್ಯಾಲಯ ಅಧಿನಿಯಮ ( 1994 ರ 5 ) , 
1996 ರ ಕಣ್ಣೂರು ವಿಶ್ವವಿದ್ಯಾಲಯ ಅಧಿನಿಯಮ ( 1996 ರ 22 ) ಹಾಗೂ 2005 ರ 
ದ ನೇಶನಲ್ ಯೂನಿರ್ವಸಿಟಿ ಓಫ್ ಎಡ್ವಾನ್ಸ್ ಲೀಗಲ್ ಸ್ಟಡೀಸ್ ಅಧಿನಿಯಮ ( 2005 ರ 
27 ) ದಲ್ಲಿ , ಹಾಗೂ ಅದರಡಿಯಲ್ಲಿ ಮಾಡಿದ ಶಾಸನಗಳಲ್ಲಿ , ಓರ್ಡಿನನ್ಸ್‌ಗಳಲ್ಲಿ , 
ರೆಗ್ಯುಲೇಶನ್‌ಗಳಲ್ಲಿ , ಆದೇಶಗಳಲ್ಲಿ ಅಥವಾ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ , ಮೇಲೆ 
ಹೇಳಿದ ಅಧಿನಿಯಮಗಳ ಪ್ರಕಾರ ನಿಯಮಿಸಲಾದ ವಿಶ್ವವಿದ್ಯಾಲಯಗಳಲ್ಲಿನ ಅಸ್ತಿತ್ವದಲ್ಲಿರುವ 
ರಿಜಿಸ್ಟಾರ್‌ಗಳು ಅಥವಾ ಪರೀಕ್ಷೆಗಳ ನಿಯಂತ್ರಕರು ಅಥವಾ ಹಣಕಾಸು ಅಧಿಕಾರಿಗಳು , 
ಸಂದರ್ಭಾನುಸಾರ , ತಮ್ಮ ಕಛೇರಿಗೆ ಸಂಬಂಧಿಸಿ ನಾಲ್ಕು ವರ್ಷಗಳ ಅವಧಿಯನ್ನು ಅಥವಾ 
ಐವತ್ತಾರು ವರ್ಷಗಳನ್ನು , ಯಾವುದು ಮೊದಲೋ ಅಲ್ಲಿಯ ವರೆಗೆ , ಪೂರ್ತಿಗೊಳಿಸಿದ್ದಲ್ಲಿ , ಈ 
ಅಧ್ಯಾದೇಶದ ಪ್ರಾರಂಭ ದಿನಾಂಕದಂದು ಮತ್ತು ದಿನಾಂಕದಿಂದ ತಮ್ಮ ಕಛೇರಿಯನ್ನು ತೆರವು 
ಮಾಡಿದ್ದಾರೆಂದು ಭಾವಿಸತಕ್ಕದ್ದು . ತಮ್ಮ ಕಛೇರಿಗೆ ಸಂಬಂಧಿಸಿ ನಾಲ್ಕು ವರ್ಷಗಳ ಅವಧಿಯನ್ನು 

49 


14 


ಪೂರ್ತಿಗೊಳಿಸದ ಅಥವಾ ಐವತ್ತಾರು ವರ್ಷಗಳನ್ನು ಪೂರ್ತಿಗೊಳಿಸದ ರಿಜಿಸ್ಟಾರ್‌ಗಳ ಆಥವಾ 
ಪರೀಕ್ಷೆಗಳ ನಿಯಂತ್ರಕರ ಅಥವಾ ಹಣಕಾಸು ಅಧಿಕಾರಿಗಳ ವಿಷಯದಲ್ಲಿ , ಅವರು ನಾಲ್ಕು 
ವರ್ಷಗಳ ಅವಧಿಯ ವರೆಗೆ ಅಥವಾ ಐವತ್ತಾರು ವರ್ಷಗಳ ವರೆಗೆ , ಯಾವುದು ಮೊದಲೋ 
ಅಲ್ಲಿಯ ವರೆಗೆ , ಹುದ್ದೆಯಲ್ಲಿ ಮುಂದುವರಿಯತಕ್ಕದ್ದು . ಇತರ ಇಲಾಖೆಗಳಿಂದ ನೇಮಕಗೊಂಡ 
ಹಾಗೂ ಕಛೇರಿಗೆ ಸಂಬಂಧಿಸಿ ನಾಲ್ಕುವರ್ಷಗಳ ಅವಧಿಯನ್ನು ಪೂರ್ತಿಗೊಳಿಸಿದ ಅಥವಾ 
ಐವತ್ತಾರು ವರ್ಷ ಪೂರ್ತಿಗೊಳಿಸಿದ ಮತ್ತು ಈ ಅಧ್ಯಾದೇಶದ ಉಪಬಂಧಗಳ ಕಾರಣದಿಂದ 
ತಮ್ಮ ಕಛೇರಿಯನ್ನು ತೆರವುಮಾಡಿರುವಂತಹ ರಿಜಿಸ್ಟಾರ್‌ಗಳ ಅಥವಾ ಪರೀಕ್ಷೆಗಳ ನಿಯಂತ್ರಕರ 
ಅಥವಾ ಹಣಕಾಸು ಅಧಿಕಾರಿಗಳ ವಿಷಯದಲ್ಲಿ , ಅವರ ಮಾತೃ ಇಲಾಖೆಗಳಲ್ಲಿ ಅನ್ವಯಿಸುವ 
ಸೇವಾ ನಿಬಂಧನೆಗಳಿಗೆ ಸಂಬಂಧಿಸಿದ ಕಾನೂನನ್ನು ಅನ್ವಯ ಮಾಡತಕ್ಕದ್ದು . 


ಪಿ . ಸದಾಶಿಮ್ಮ , 


ರಾಜ್ಯಪಾಲರು . 


Salim A 


Digitally signed by Salim 50 
A 
Date : 2021.09.30 
21:09:31 + 05'30 ' 


